ಪ್ರತಿಯೊಂದು ಮಗುವೂ ಕಲಿಯಲು ಒತ್ತಾಸೆಯಾಗುವಂತೆ ಪ 


ಅನಿಲ್‌ ಸಿಂಗ್‌ 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (2೦೦5)ರ ಮಾರ್ಗದರ್ಶಿ ತತ್ವಗಳು 
ಕೆಲವು ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಹೇಳದೆ. ಜ್ಞಾನವು 
ಶಾಲೆಯ ಹೊರಗಿನ ಬದುಕನ್ನು ಬೆಸೆಯಬೇಕು, ಉರುಹೊಡೆಯುವ 
ವಿಧಾನಗಳಂ೦ದಾಚೆಗೆ ಕಅಕೆಯುಂಬಾಗಬೇಕು ಮತ್ತು ಬೋಧನಾ- 
ಕಅಕೆ ಪ್ರಕ್ರಿಯೆಯು ಯಾಂತ್ರಿಕವಾಗಬಾರದು ಎನ್ನುವುದಕ್ಕೆ ಒತ್ತು 
ನೀಡಿದೆ. ಕಅಕೆಯು ಪಠ್ಯಪುಸ್ತಕಗಳಾಚೆಗೂ ವಿಸ್ತರಿಸಿ ಮಕ್ಕಳಲ್ಲ 
ಸಮಗ್ರ ಅರಿವು ಮೂಡುವಂತೆ ಪಠ್ಯಕ್ರಮವನ್ನು ಶ್ರೀಮಂತ- 
ಗೊಳಸಬೇಕಿದೆ. ಪರೀಕ್ಷಾ ವ್ಯವಸ್ಥೆ ನಮ್ಯವಾಗಿರಬೇಕಿದ್ದು. 
ನಿಯಮಿತ ತರಗತಿಯ ಚಟುವಟಕೆಗಳೊಳಗೇ ಸಂಯೋಜತ- 
ವಾಗಿರಬೇಕು. ಶಾಲೆಯ ವಾತಾವರಣ ಮತ್ತು ಬೋಧನಾ-ಕಲಅಕಾ 
ಪ್ರಕ್ರಿಯೆಯು ಪ್ರಜಾಪ್ರಭುತ್ವ ತತ್ಪಾಧಾರಿತ-ವಾಗಿರಬೇಕು. 


ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದಿಂದ ಶಾಲೆಗಳಲ್ಲ ಮಕ್ಕಳ 
ದಾಖುಲಾತಿಯು ಹಿಂದೆಂದಿಗಿಂತಲೂ ಅತೀ ಹೆಚ್ಚನ ಪೇಗ ಪಡೆದಿದೆ. 
ವೈವಿಧ್ಯಮಯ ಕೌಶಲ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ. 
ವಿವಿಧ ಸಮಾಜೋ - ಆರ್ಥಿಕ ಹಿನ್ನೆಲೆಗಳ೦ದ ಬಂದಂತಹ ಮಕ್ಷಳು 
ಹಾಗು ಯಾರಿಗೆ ಪ್ರಾಥಮಿಕ ಶಿಕ್ಷಣ ದೊರಕುತ್ತಿರಅಲ್ಲವೋ 
ಅವರೆಲ್ಲರೂ ಇಂದು ಶಾಲೆಗೆ ಬರುತ್ತಿದ್ದಾರೆ. ಪ್ರಾಥಮಿಕ ಶಿಕ್ಷಣವು 
ಈಗ ಮಕ್ಕಕ ಮೂಲಭೂತ ಹಕ್ಕು. ಠಗಿನ ಬದಲಾದ ಪರಿಸ್ಥಿತಿಗಳಲ್ಲಿ 
ಒಳಗೊಳ್ಳುವ ರೀತಿಗಳ ಮೂಲಕ ಎಲ್ಲಾ ಮಕ್ಕಳಗೆ ಶಾಲೆಗಳಲ್ಲ 
ಒಂದು ಗೌರವಯುತ ಸ್ಥಾನ ನೀಡುವುದು ಅತ್ಯಗತ್ಯ. ಯಾವುದನ್ನೇ 
ಆದರೂ ಮತ್ತು ಎಲ್ಲವನ್ನೂ ಕಲಯುವ ಸಾಮರ್ಥ್ಯ ತಮಗೆ ಇದೆ 
ಎಂಬ ನಂಜಕೆಯನ್ನು ಮಕ್ಷಳಲ್ಪ ಹುಟ್ಟಸುವುದು ಬಹಳ ಮುಖ್ಯ. 
ನಮ್ಮ ಸಂವಿಧಾನದಲ್ಲ ಅಡಕಗೊಂಡ ಮೌಲ್ಯಗಳೆಡೆಗಿನ ನಮ್ಮ 
ಬದಧ್ಧತೆಗಳಗೂ ಕೂಡ ಇದು ಒಂದು ಮೂಲ ಅಗತ್ಯವಾಗಿದೆ. 


ಆನಂದ್‌ ನಿಕೇತನ್‌ ಡೆಮಾಕ್ರೆಟಕ್‌ ಶಾಲೆಯು ಒಳಗೊಳ್ಳುವಿಕೆ 
ಹಾಗು ಪ್ರಜಾಪ್ರಭುತ್ವ ತತ್ವಗಳ ಆಶಯಗಳೊಂದಿಗೆ ಕಾರ್ಯ- 
ನಿರ್ವಹಿಸುತ್ತಿದೆ. ಕಠೆದ ಎಂಟು ವರ್ಷಗಕ ಪಯಣದಲ್ಲ. ಈ ಶಾಲೆಗೆ 
ಮಕ್ಷಳು ಕೇವಲ ವಿವಿಧ ಸಮಾಜೋ - ಆರ್ಥಿಕ ಹಿನ್ನೆಲೆಗಳ೦ದಷ್ಟೇ 
ಅಲ್ಲದೆ, ವಿವಿಧ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ 
ಸಾಮರ್ಥ್ಯಗಳನ್ನು ಹೊತ್ತು ಬಂದಿದ್ದಾರೆ. ಮಗು ಕೇಂದ್ರಿತ, 
ಪ್ರಜಾಪ್ರಭುತ್ವವಾದಿ ಮತ್ತು ಒಳಗೊಳ್ಳುವ ಪರಿಸರದಲ್ಲ ಎಲ್ಲ ಮಕ್ಕಳೂ 
ತಮ್ಮದೇ ವೇಗ ಮತ್ತು ಗತಿಯಲ್ಲ ಮೈಅಗಲ್ಲು ಬೌದ್ಧಿಕ 
ಸಾಮರ್ಥ್ಯಗಳನ್ನು ಮುಲ್ಪದ್ದಾರೆ. 


ಪ್ರತಿ ಮಗುವೂ ಕಲಯಬಲ್ಲುದೆಂದು ಈ ಅನುಭವಗಳು 
ನಮಗೆ ತೋರಿಸಿವೆ. ನಾವು ಮಾಡಬೇಕಾದುದೆಂದರೆ 
ಬೋಧನೆಯ ಕುರಿತ ನಮ್ಮ ಆತಂಕಗಳನ್ನು ಕಡಿಮೆಗೊಳಸಿ- 
ಕೊಳ್ಳುವುದು. ಶಿಕ್ಷಕರಾಗಿ ನಮ್ಮ ಅಧಿಕಾರದ ಕಲ್ಪನೆಯನ್ನು 
ಕಾಲಕಾಲಕ್ಷೆ ಕಳಚಿಕೊಳ್ಳುವುದು. ಮಕ್ಕಳ ಅಂತರ್ಗತ 
ಸಾಮರ್ಥ್ಯಗಳನ್ನು ಮತ್ತು ಅವರ ಒಲವುಗಳನ್ನು ಅರಿತು- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಕೊಳ್ಳುವುದು. ಕಅಕೆಯನ್ನು ಅವರಿಗೆ ಅರ್ಥಪೂರ್ಣ ಮತ್ತು 
ಉಲ್ಲಾಸಮಂಯಗೊಳಸುವುದು, ಅವರ ಜ್ಞಾನ ಮತ್ತು 
ತಿಕುವಳಕೆಯನ್ನು ಗೌರವಿಸುವುದು ಹಾಗೂ ಅವರ 
ವೈಯಕ್ತಿಕತೆ ಮತ್ತು ಘನತೆಯನ್ನು ರಕ್ಷಿಸುವುದು. ಹೀಗಾದಾಗ. 
ಕೆಲವೇ ಸಮಯದಲ್ಲ ಕಲಅಕೆಯ ಹಾದಿಗಳು ತಾವಾಗಿಯೇ 
ತೆರೆದುಕೊಳ್ಳುತ್ತವೆ. 


ಐದು ಮಕ್ಕಳ ಕುರಿತ ಪ್ರಕರಣ ಅಧ್ಯಯನದ ಮೂಲಕ ಈ 
ಲೇಖನದಲ್ಲ ನನ್ನ ವಾದಗಳನ್ನು ಪ್ರಸುತಪಡಿಸಿದ್ದೇನೆ. ಒ೦ದು ಶಾಲಾ 
ಘಟಕವಾಗಿ ಕಲಯಲು ನಮಗೆ ಬಹಳಷ್ಟು ಉದಾಹರಣೆಗಳು 
ದೊರೆತಿವೆ. ನಮ್ಮ ಕಆಯುವ - ಕಅಸುವ ಪ್ರಕ್ರಿಯೆಗಳನ್ನು ಮಕ್ಕಳ 
ಅಗತ್ಯಗಳ ಆಧಾರದ ಮೇಲೆ ರೂಪಿಸಿ ಮಾರ್ಪಡಿಸಿದೆವು ಹಾಗೂ 
ಇದರೊಂದಿಗೆ ಮಕ್ಕಳ ಕಅಕಾ ಸಾಧನೆಗಳು ವೇಗ ಪಡೆದವು. 


ಆ ಐವರಲ್ಲ ರೋಹಿತ್‌ 7 ವರ್ಷ ವಯಸ್ಸಿನವನು. ಶಾಲೆಯ 
ಸಮೀಪದ ಗುಡಿಸಲೊಂದರಲ್ಲ ಅವರ ಕುಟುಂಬ ವಾಸಿಸುತ್ತದೆ. 
ಅವನ ತಂದೆ ಅನಕ್ಷರಸ್ಥರಾಗಿದ್ದು, ಕಾಲೋಸನಿಯಲ್ಲ ನೀರು 
ಸರಬರಾಜು ಮಾಡುವ ಮತ್ತು ನಲ್ಪ ರಿಪೇರಿ ಮಾಡುವವರಾಗಿ 
(ಪ್ಲಂಬರ್‌) ದುಡಿಯುತ್ತಾರೆ. ಅವನ ಅಣ್ಣ ಹೋಟೆಲೊಂದರಲ್ಲಿ ಕೆಲಸ 
ಮಾಡುತ್ತಾನೆ. ಅವನಿಗೆ ಒಬ್ಬ ತಂಗಿ ಇದ್ದು ಅವಳನ್ನೂ ಆತನೇ 
ಶಾಲೆಗೆ ಕರೆತರುತ್ತಾನೆ. ಎರಡನೆಯ ಮಗು ಅಂದು (8 ವರ್ಷ) 
ಒಂದು ಹಳ್ಳಯಂದ ಬಂದಿದ್ದು ಮರಾಠಿ ಮಾತನಾಡುತ್ತಾಳೆ. ಹಿಂದಿ 
ವರಾತನಾಡಲು ಮತ್ತು ಅಥ್ಥಮಾಡಿಕೊಳ್ಳಲು ಬಹಳ 
ಪ್ರಯಾಸಪಡುತ್ತಾಳೆ. ತನಗೆ ಕಲಅಕೆ ಅಸಾಧ್ಯವೆಂದು ಅವಳು 
ಆತಂಕಗೊಂಡಿದ್ದಕು. ಮೂರನೆಯ ಮಗು ಕೃಷ್ಣ (8 ವರ್ಷ). ಒಂದು 
ದನದ ಕೊಟ್ಟಗೆಯಲ್ಲ ತನ್ನ ತಾತನೊಂದಿಗೆ ವಾಸಿಸುತ್ತಾನೆ. ಅವನು 
ಹತ್ತಿರದ ಒಂದು ಶಾಲೆಗೆ ಹೋಗುತ್ತಿದ್ದನು. ನಿಯಮಿತವಾಗಿ ಶಾಲೆಗೆ 
ಹಾಜರಾಗದೆ ಹಾಗೂ ನಿರೀಕ್ಷಿತ ಕಲಕಾ ಫಅತಗಳನ್ನು 
ಗೆಳಸಲಲ್ಲವೆ೦ಬ ಕಾರಣಕ್ಷೆ ಅವನನ್ನು ಶಾಲೆಯಿಂದ 
ಹೊರಹಾಕಲಾಗಿತ್ತು. ಅವನು ಈಗ ನಮ್ಮ ಶಾಲೆಗೆ ಬರುತ್ತಿದ್ದಾನೆ. 
ಆದರೆ ಅವನ ಆತ್ಕನ್ಣೈರ್ಯ ಬಹಳವೇ ಫಾಸಿಗೊಂಡಿದೆ. ನಾಲ್ಗ್ಲನೆಯ 
ಮಗು ಪೂಜಾ (೨ ವರ್ಷ). ಅವಳಗೆ ಸ್ವಲ್ಪ ಶ್ರವಣದೋಷದ ಸಮಸ್ಯೆ 
ಇದೆ. ಅವಳಗೆ ಶ್ರವಣಸಾಧನ ಅಳವಡಿಸಿದರೂ, ಈಗಲೂ 
ಮಾತನಾಡುವ ಮತ್ತು ಆಅಸುವಲ್ಲ ತೊಂದರೆಯನ್ನು 
ಅನುಭವಿಸುತ್ತಿದ್ದಾಳೆ. ಅವಳು ಪ್ರತಿಷ್ಠಿತ ಖಾಸಗಿ ಶಾಲೆಯೊಂದರಲ್ಲಿ 
ಓದುತ್ತಿದ್ದಳು. ಆದರೆ ಆ ಶಾಲೆಯ ಆಡಳತ ವರ್ಗ ಅವಳು ವಿಶೇಷ 
ಶಾಲೆಗೆ ಹೋಗಬೇಕೆಂದು ಅಭಿಪ್ರಾಯಪಣ್ಣತು. ಅವಳ ಪೋಷಕರು 
ಸಂವೇದನಾಶೀಲರಾಗಿದ್ದರು ಮತ್ತು ಮನಶಾಸ್ರಜ್ಞರ ಸಲಹೆಯನ್ನು 
ಪಾಅಸುತ್ತಿದ್ದರು. ಹಾಗಾಗಿ ಅವಳನ್ನು ಆನಂದ್‌ ನಿಕೇತನ್‌ ಶಾಲೆಗೆ 
ಸೇರಿಸಲಾಯಿತು. ಐದನೇ ಮಗು ಸ್ವಾತಿ (1೦ ವರ್ಷ). ಇವಳಿಗೆ 
ಮಾತನಾಡುವುದರ ತೊಡಕುಗಳದ್ದವು. ಮಾತನಾಡುವಾಗ 
ಉಗ್ಗುತ್ತಿದ್ದಳು. ಜಕ್ಷಳಸುತ್ತಿದ್ದಳು ಮತ್ತು ಆಗಾಗ ಮಾತು 


ತೊದಲುತ್ತಿತ್ತು. ಕೀಳರಿಮೆಯ ಭಾವನೆಯೂ ಅವಕ ಬೇರೂರಿ, 
ಅತಿ ಸಣ್ಣ ವಿಷಯಗಳಗೂ ಅಳಲು ಆರಂಭಸುತ್ತಿದ್ದಳು. 


ಈ ಎಲ್ಲಾ ಐದು ಮಕ್ಕಳು ಆನಂದ್‌ನಿಕೇತನ್‌ ಶಾಲೆಯಲ್ಲ 
ಮೂರರಿಂದ ಎಂಟು ವರ್ಷಗಳ ಕಾಲ ಇದ್ದರು. ಅವರು ಶೈಕ್ಷಣಿಕ 
ವಿಷಯದಲ್ಲ ಉತ್ತಮ ಸಾಧನೆ ಮಾಡಲು ಸಾಧ್ಯವಾದದ್ದಷ್ಟೇ ಅಲ್ಲದೆ 
ತಮ್ಮ ಇತರ ಸವಾಲುಗಳನ್ನೂ ಸಹಾ ಮೀರಿದರು. ಶಾಲೆಯಲ್ಲ 
ಮತ್ತು ಅದರ ಪ್ರಕ್ರಿಯೆಯಲ್ಲ ಅಗತ್ಯ ಬದಲಾವಣಿಗಳನ್ನು ತರುವ 
ಮೂಲಕ ಹಾಗೂ ನಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸಿಕೊಳ್ಳುವ 
ಮೂಲಕ ಪ್ರತಿ ಮಗುವೂ ತನ್ನದೇ ಆದ ವೇಗ, ಗತಿ. ಆಸಕ್ತಿ ಇವುಗಳ 
ಮೂಲಕ ಎಲ್ಲ ಸವಾಲುಗಳನ್ನು ಎದುರಿಸಿಯೂ ನಿರೀಕ್ಷಿತ ಶೈಕ್ಷಣಿಕ 
ಮಟ್ಟವನ್ನು ಮುಟ್ಟಬಹುದಾದಂತಹ ವಾತಾವರಣವನ್ನು 
ರೂಪಿಸಬಹುದು ಎಂಬ ವಿಶ್ವಾಸವನ್ನು ವಾವು ಕಂಡುಕೊಂಡೆವು. 


ಏಳು ವರ್ಷದ ರೋಹಿತ್‌ ತನ್ನ ಬಣ್ಣ ಮತ್ತು ಕೂದಲನಿಂದಾಗಿ ಬಹಳ 
ಅಭದ್ರತೆಂಯನ್ನು ಅನುಭವಿಸುತ್ತಿದ್ದನು. ಶಾಲೆಂಶಲ್ಲ 
ಯಾರೊಡನೆಯೂ ಬೆರೆಯದೇ ಮೌನವಾಗಿ ಇರುತ್ತಿದ್ದನು. ಅವನು 
ಶಾಲೆಗೆ ಪ್ರತಿದಿನ ಬರುತ್ತಿರಅಲ್ಲ. ಶಾಲೆಯ ಸಮೀಪದ ಸ್ಪಂನಲ್ಪರುವ 
ಗುಡಿಸಲೊಂದರಲ್ಲ ಅವನು ವಾಸಿಸುತ್ತಿದ್ದನು. ಶಾಲೆಗೆ ಬರುವ 
ದಾರಿಯಲ್ಲಿಯೇ ಈ ಗುಡಿಸಲು ಇದ್ದಿದ್ದರಿಂದ ಶೇ ಅಂಶವೂ ಅವನು 
ಕೀಳರಿಮೆ ಅನುಭವಿಸುವಂತೆ ಮಾಡಿತು. ಅವನ ತಾಯಖಯು 
ನಗರವನ್ನು ತೊರೆದು ತನ್ನ ಹಳ್ಳಗೆ ತಿರುಗಿ ಹೋಗಿದ್ದಳು. 
ಒಡಹುಟ್ಟದವರು ಸೇರಿ ಅಡುಗೆ ಮಾಡುತ್ತಿದ್ದರು. ಅವರ ತಂದೆಯೂ 
ಕೆಲಸದ ಕಾರಣದಿಂದಾಗಿ ಹೆಚ್ಚಿನ ಸಮಯ ಮನೆಯುಂದ 
ದೂರವಿರುತ್ತಿದ್ದರು. ಅವರ ಅಣ್ಣ ರಾಜ್‌ ಕೂಡ ಕೆಲಸಕ್ಕೆ ಹೋಗುತ್ತಿದ್ದ. 
ಇಂತಹ ಸನ್ನಿವೇಶದಲ್ಲ ತಂಗಿ ಒಬ್ಬಳನ್ನೇ ಮನೆಯಲ್ಲ ಬಡುವುದು 
ಕಷ್ಟವಾಗುತ್ತಿತ್ತು. ಅವನು ಅವಳನ್ನೂ ಶಾಲೆಗೆ ಕರೆತರಬಹುದು 
ಎಂದು ಹೇಳದೆವು. ಇನ್ನಿತರ ಎಷ್ಟೋ ಪುಟ್ಟ ಮಕ್ಷಳು ಶಾಲೆಗೆ 
ಬರುತ್ತಿದ್ದರು. ಅವನ ತಂಗಿಯು ಆ ಮಕ್ಕಳೊಂದಿಗೆ ಆಡುತ್ತಿದ್ದಳು. 
ಇದರಿಂದಾಗಿ ಅವನು ದಿನವೂ ಶಾಲೆಗೆ ಬರಲಾರಂಭನಿದ ಮತ್ತು 
ಶಾಲೆಯಲ್ಲ ನಿರಾಳತೆಯನ್ನು ಅನುಭವಿಸಿದ. 


ಆಟದ ಮೈದಾನದಲ್ಲ ಹಾಗೂ ಮರಗಳನ್ನು ಹತ್ತುವುದರಲ್ಲ ಯಾರೂ 
ಅವನನ್ನು ಸರಿಗಟ್ಟಲು ಆಗುತ್ತಿರಅಲ್ಲ. ಆದರೆ ಓದುವುದರತ್ವ್ತ ಅವನ 
ಆಸಕ್ತಿಯನ್ನು ಹರಿಸಅಲ್ಲ. ಶಿಕ್ಷಕರಾದ ನಾವು ರೋಹಿತ್‌ನ 
ಸಮಸ್ಯೆಯನ್ನು ಅರಿತುಕೊಳ್ಳಲು ನಮ್ಮಲ್ಲಯೇ ಮಾತನಾಡಿ- 
ಕೊಂಡೆವು. ಒಂದು ಕಬಡ್ಡಿ ತಂಡವನ್ನು ಕೆಟ್ಟಲು ನಿರ್ಧರಿಸಿದೆವು. 
ಮುಂದೆ ಶಾಲೆಯ ಸಮಯ ಮುಗಿದ ನಂತರ ಪ್ರತಿದಿನ ಅರ್ಧ 
ಗಂಟೆಗಳ ಕಾಲ ಕಬಡ್ಡಿ ಅಡುತ್ತಿದ್ದೆವು. ಇಲ್ಲ ಅಮೋಘ ನಾಯಕತ್ವ 
ಗುಣವು ರೋಹಿತ್‌ನ ಮೊಳಕೆಯೊಡೆಯುತು. ಇದರಿಂದ ಅವನು 
ಬಹಳಷ್ಟು ಸ್ನೇಹಿತರನ್ನು ಸಂಪಾದಿಸಲು ಸಾಧ್ಯವಾಯುತಷ್ಟೇ ಅಲ್ಲದೆ 
ತನ್ನು ಹ&ಿರಗೆಯವರೊಡನೆ ಪ್ರಭಾವಿ ಇರುವಿಕೆಯನ್ನು ಸಾಧಿಸಲು 
ಸಾಧ್ಯವಾಯುತು. ಆ ಮಕ್ಷಳಲ್ಪ ಈಗವನು ಎಲ್ಲರ ಮೆಚ್ಚನವನಾಗಿದ್ದ 
ಮತ್ತು ಎಲ್ಲಾ ಮಕ್ಕಳು ಅವನಿರುವ ತಂಡವನ್ನು ಸೇರಲು 
ಆಶಿಸುತ್ತಿದ್ದರು. 


ಅವನು ಹಲವಾರು ಪಕ್ಷಿಗಳು ಮತ್ತು ಪ್ರಾಣಿಗಕ ಧ್ವನಿಯನ್ನು 
ಅನುಕರಿಸುತ್ತಿದ್ದನು. ಮಕ್ಕಳೆಲ್ಲ ಸೇರಿ ಒಂದು ಕಿರುಚಿತ್ರವನ್ನು 
ಚಿತ್ರೀಕರಿಸಲು ಅಣಿಯಾದರು. ಹಿನ್ನೆಲೆ ಸಂಗೀತವನ್ನು ರೋಹಿತ್‌ 
ಒದಗಿಸಿದನು. ಹಲವಾರು ಧ್ವನಿಗಳನ್ನು ಅಂದರೆ ಕಾಡಿನ. ನೀರು 
ಸುರಿಯುತ್ತಿರುವ. ಪಕ್ಷಿಗಳ. ನಾಯಿಗಳ ಮತ್ತು ಹಸುಗಳ, 
ಮೋಬಾರು ಬೈಕುಗಳ, ರೈಲುಗಳ ಹಾಗೂ ಪಾತ್ರೆಗಳ ಹೀಗೆ 


ಹಲವಾರು ಧ್ವನಿಗಳನ್ನು ಸೃಷ್ಟಿಸಿದನು. ಅವನು ಕೆಲವನ್ನು 
ಮಿಮಿಕ್ರಿಯ ಮೂಲಕ ಮಾಡಿದರೆ ಉಳದವನ್ನು ತನ್ನದೇ ವಿನೂತನ 


ವಿಧಾನದಲ್ಲ ನಿರ್ಮಿಸಿದನು. 


ಅನ್ಹಯುಕ ಗಣಿತದಲ್ಲ ರೋಹಿತ್‌ ಸಮರ್ಥನಾಗಿದ್ದನು. ಗಣಿತ 
ಶಿಕ್ಷಕರು ಅವನ ಪ್ರತಿದಿನದ ಬದುಕಿಗೆ ಸಂಬಂಧಿಸಿದಂತೆ ಹಲವಾರು 
ಸಮಸ್ಯೆಗಳನ್ನು ರಚಿಸಿ ಕೇಆದಾಗ., ಅವನು ಅವುಗಳನ್ನು 
ಸರಾಗವಾಗಿ ಪರಿಹರಿಸಿದನು. ಅವನು ಪ್ರತಿದಿನ ಶಾಲೆಗೆ 
ಬರಲಾರಂಭಿಸಿದ್ದರಿಂದ ಇತರ ಮಕ್ಷಳೊಡನೆ ಸ್ನೇಹ ಮತ್ತು 
ಶಿಕ್ಷಕರೊಂದಿಗೆ ಬಾಂಧವ್ಯ ಬೆಳೆಯಿತು ಮತ್ತು ಇವು ಅವನು 
ತರಗತಿಯನ್ನು ಆನಂದಿಸುವಂತೆ ಮಾಡಿದವು. ಅವನು ತನ್ನ 
ಕಲಅಕೆಯೆಡೆಗೆ ಗಮನಹರಿಸಲು ಪ್ರಾರಂಭಸಿದನು. ಗಣಿತದೊಡನೆ 
ಹಿಂದಿ ಮತ್ತು ಇಂಗ್ಲಿಷನ್ನು ಕೂಡ ಕಲಅತನು. ಆದರೆ ಸಮಾಜ 
ವಿಜ್ಞಾನವನ್ನು, ವ್ಯಕ್ತಿಗಳು ಮತ್ತು ಸರ್ಕಾರ ಇವುಗಳ ನಡುವಣ 
ಸಂಬಂಧಗಳನ್ನು ಅವನ ಬದುಕನ ಉದಾಹರಣಿಗಳ ಮೂಲಕ 
ವಿವರಿಸಿದಾಗ ಬಲುಬೇಗನೆ ಅದು ಅವನ ಆಸಕ್ತಿಯ 
ವಿಷಯವಾಲುತು. ಸಮಾಜ ವಿಜ್ಞಾನದ ಅಧ್ಯಯನ ಯೋಜನೆಗಾಗಿ 
ಅವನು ಶಾಲೆಂಯ ಸಮೀಪದಲ್ಲ ಹರಿಯುತ್ತಿದ್ದ ಒಂದು 
ಕಾಲುವೆಯನ್ನು ಆಯ್ದೆ ಮಾಡಿಕೊಂಡನು. ಅದು ಆರಂಭವಾಗುವ 
ಜಾಗದಿಂದ ಹಿಡಿದು ಅದು ಎಲ್ಲಗೆ ಹೋಗುತ್ತದೆ ಹಾಗಣೂ ಎಷ್ಟು 
ಕವಲುಗಳನ್ನು ಪಡೆಯುತ್ತದೆ ಎಂಬುದನ್ನೆಲ್ಲಾ ಗಮನಿಸಿದನು. ನೀರು 
ಹರಿಯುವ ಕಾಲಗಳನ್ನು ಸಹ ಅವರು ಅಧ್ಯಯನ ಮಾಡಿದರು. 
ಇದರಿಂದ ನೀರು ಯಾವ ತಿಂಗಕಲ ಹರಿಯುತ್ತದೆ ಮತ್ತು ಯಾವ 
ತಿಂಗಳುಗಳ ಕಾಲುವೆ ಒಣಗಿರುತ್ತದೆ ಎಂದು ಕಂಡುಕೊಂಡರು. 
ಎಷ್ಟು ಜನ ರೈತರು ತಮ್ಮ ಬೆಳೆಗಾಗಿ ಕಾಲುವೆಯನ್ನು 
ನೆಚ್ಚಿಕೊಂಡಿದ್ದಾರೆ ಎಂದು ಗಮನಿಸಿ ತನ್ನ ಬದುಕು ಮತ್ತು ತನ್ನ 
ಸುತ್ತಅನವರ ಬದುಕಿಗೆ ಕಾಲುವೆ ಎಷ್ಟು ಮುಖ್ಯ ಎಂದು 
ವಿಶ್ಲೇಷಿಸಿದರು. ಯೋಜನೆಗೆ ಮಾಡಿದ ಕೆಲಸವನ್ನು ತುಂಬಾ 
ಸುಂದರವಾಗಿ ರೂಪಿಸಿ ತರಗತಿಯಲ್ಲ ಎಲ್ಲರ ಮುಂದೆ ಪ್ರದರ್ಶನಕ್ಕೆ 
ಇಟ್ಟನು. 


ರೋಹಿತ್‌ ಆರು ವರ್ಷಗಳ ಕಾಲ ಶಾಲೆಯಲ್ಲ ಇದ್ದನು. ಈ 
ಸಮಯದಲ್ಲ ಅವನು ಎಲ್ಲಾ ಚಟುವಟಕೆಗಳಲ್ಲ ಉತ್ಸಾಹದಿಂದ 
ಭಾಗವಹಿಸಿದನು. ಸ್ಲಂ ನೆಲಸಮವಾದ ನಂತರ ರೋಹಿತ್‌ ಮತ್ತು 
ಅವನ ಕುಟುಂಬ ಶಾಲೆಯಿಂದ ಬಲುದೂರ ಬೇರೆಡೆಗೆ 
ಸ್ಲಕಾಂತರವಾಗಬೇಕಾಯುತು. ಅಲ್ಲಗೆ ಸಮೀಪದ ಸರ್ಕಾರಿ 
ಶಾಲೆಯೊಂದರಲ್ತ್ಲ ಅವನು 7ನೇ ತರಗತಿಗೆ ದಾಖಲಾದನು. ನಂತರ 
ಒಮ್ಮೆ ಅವನು ಶಾಲೆಗೆ ಕೂಡ ಭೇಟ ನೀಡಿದ್ದನು. 


ಎಂಟು ವರ್ಷದ ಬಂದು ಮಹಾರಾಷ್ಟ್ರದ ಒಂದು ಹಳ್ಳಯಿಂದ 
ಬಂದಿದ್ದಕು. ಅವಳಗೆ ಹಿಂದಿ ಪಸ್ವಲ್ಪ್ಲಮಲ್ಪಗೆ ಅರ್ಥವಾಗುತ್ತಿತ್ತು. ಆದರೆ 
ಹಿಂದಿಯಲ್ಲ ಮಾತನಾಡುವುದು ಅವಳಗೆ ಬಹಳ ಪ್ರಯಾಸದ 
ವಿಷಯವಾಗಿತ್ತು. ಹಿಂದಿಯನ್ನು ಓದುವುದು ಮತ್ತು ಬರೆಯುವುದು 
ಇಲ್ಲವೇ ಇಲ್ಲ ಎನ್ನುವಂತಿತ್ತು. ಹಿಂದಿ ಶಿಕ್ಷಣ ಮಾಧ್ಯಮವಾಗಿದ್ದ 
ತರಗತಿಯಲ್ಲ ಅವಳು ಮೊದಲಗೆ ಕಷ್ಟಪಡುತ್ತಿದ್ದಕು. ಸುಮಾರು 
ಒಂದು ತಿಂಗಳು ತರಗತಿಯಲ್ಲ ಅನಾಸಕ್ತಿಂು೦ದ, ಯಾರೊಂದಿಗೂ 
ಮಾತನಾಡದೆ ಅಥವಾ ಅವಳಗೆ ಕೇಆದ ಪಶ್ನೆಗಳಗೆ ಉತ್ತರಿಸಲು 
ಇಷ್ಟವಿಲ್ಲದೆ ಕುಳತಿರುತ್ತಿದ್ದಕು. ಮನೆಯಲ್ಲ ದಿನವೂ ಅಳುತ್ತಾಳೆ ಮತ್ತು 
ಇದೇ ರೀತಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ ಎಂದು 
ಗೋಗರೆಯುತ್ತಾಜಕೆ ಎಂದು ಅವಳ ತಾಲು ತಿಆನಿದರು. ತನಗೆ 
ಎಂದಿಗೂ ಹಓಿದಲು ಮತ್ತು ಕಅಯಲು ಸಾಧ್ಯವಾಗದು ಎಂಬ 
ಚಿಂತೆಯಿಂದ ಅವಳು ತುಂಬಾ ನಿರಾಸೆಗೊಂಡಿದ್ದಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


(0) 


10 


ಶಿಕ್ಷಕರು ಒಬ್ದಾಗಿ ಸೇರಿ ಚರ್ಜಿಸಿ ಅವಳಗೋಸ್ಥರ ಒಂದು 
ಯೋಜನೆಯನ್ನು ತಯಾರಿಸಿದರು. ನಮ್ಮಲ್ಲನ ಒಬ್ಬ ಸಹಶಿಕ್ಷಕರು 
ಮರಾಠಿ ಬಲ್ಲವರಾಗಿದ್ದರು. ಅಂದುವಿನೊಡನೆ ನಿಧಾನವಾಗಿ 
ಸಂವಾದವನ್ನು ಆರಂಭಸುವ ಜವಾಬ್ದಾರಿಯನ್ನು ಅವರಿಗೆ 
ನೀಡಲಾಲಯುತು. ಅದೇ ಸಮಯದಲ್ಲ ನಾವು ಎರಡು ಮರಾಠಿ 
ಹಾಡುಗಳನ್ನು ಹುಡುಕಿಕೊಂಡು ಅವುಗಳನ್ನು ಬೆಳಗಿನ ಪ್ರಾರ್ಥನಾ 
ಸಭೆಯಲ್ಲ ಹಾಡಲು ಆರಂಭಿಸಿದೆವು. ನಮ್ಮ ಬೆಳಗಿನ ಸಭೆಗಳು 
ಅನೌಪಚಾರಿಕ, ಮುಕ್ತ ಮತ್ತು ಪ್ರಇಚ್ಛ್ಚೆಯ ವೇದಿಕೆಯಾಗಿ ಬಹಳಷ್ಟು 
ಸಾಧ್ಯತೆಗಳ೦ದ ಕೂಡಿತ್ತು. ಇದರಲ್ತ್ಲ ಗುಂಪು ಚಟುವಟಕೆಗಳದ್ದು 
ಎಲ್ಲರಿಗೂ ಅವಕಾಶ ದೊರೆಯುತ್ತಿತ್ತು. ಮರಾಠಿ ಹಾಡಿನ ಸಮಯ 
ಬಂದಾಗ ಬಂದು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಳು. 
ಅಷ್ಟೇ ಅಲ್ಲದೆ ಈ ಹಾಡನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು 
ಅವಳಗೇ ನೀಡಲಾಯುತು. ನಿಜವೆಂದರೆ, ಅವಳು ಮಕ್ಕಳಗೆ ಹೊಸ 
ಹಾಡುಗಳನ್ನು ಪರಿಚಯುಸಿದಳು. ವೇದಿಕೆ ಚಟುವಟಕೆಯಲ್ಲ 
ಮಕ್ನಳು ತಮ್ಮ ಹಿಂದಿನ ದಿನದ ಶಾಲಾ ಅನುಭವಗಳನ್ನು 
ಹಂಚಿಕೊಳ್ಳುತ್ತಾರೆ. ಅಂದುವಿಗೆ ತನ್ನು ಅನುಭವವನ್ನು ಮರಾಠಿಯಲ್ಲ 
ಹಂಚಿಕೊಳ್ಳಲು ಅನುವು ಮಾಡಿಕೊಡಲಾಲುತು. ಇದನ್ನು 
ನಂತರದಲ್ಪ್ಲ ಮರಾಠಿ ಬಲ್ಲ ಶಿಕ್ಷಕರು ಇತರ ಮಕ್ಕಳಗೆ ಹಿಂದಿಗೆ 
ಅನುವಾದಿಸಿ ಹೇಳುತ್ತಿದ್ದರು. 


ಅಷ್ಟೇ ಅಲ್ಲದೆ ಹಲವಾರು ಮರಾಠಿ ಜಾನಪದ ಕಥೆಗಳನ್ನು ಹುಡುಕ 
ತರಗತಿಯಲ್ಲ ಹೇಕಲಾರಂಭಸಿದೆವು. ಇವುಗಕಲ್ಲ ಕೆಲವನ್ನು ಅವಳು 
ಈ ಹಿಂದೆಯೂ ಕೇಳದ್ದರಿಂದ ಹಾಗೂ ಅದನ್ನು ಬಹಳ ಆನಂದಿಸಲು 
ಆರಂಭಸನಿದಳು. ಅಲ್ಪಪ್ತಲ್ಪ ತಿಆದಿದ್ದ ಹಿಂದಿಯನ್ನು. ಬಹಳಷ್ಟು 
ಮರಾಠಿ ಪದಗಳನ್ನು ಉಪಯೋಗಿಸಿ ಈ ಜಾನಪದ ಕಥೆಗಳ ಬಣ್ಣ 
ಇನ್ನೂ ಹೆಚ್ಚಿನ ವಿಷಯಗಳನ್ನು ತನ್ನ ಸಹಪಾಠಿಗಳೊಂದಿಗೆ 
ಹಂಚಿಕೊಳ್ಳುತ್ತಿದ್ದಳು. ಇದು ಅವಳ ಆತ್ಕಪ್ಟೈರ್ಯವನ್ನು ಬಹಳ 
ಹೆಚ್ಚಿಸಿತು. ತನಗೆ ಕೇವಲ ಮರಾಠಿಯಷ್ಟೇ ಬರುತ್ತದೆಂಬ 
ಕೀಳರಿಮೆಯನ್ನು ಹೋಗಲಾಡಿಸಿ &ಓರಗೆಂಯವರೊಂದಿಗೆ 
ಗೆಳೆತನವನ್ನು ಬೆಳೆಸಲು ಆಕೆಗೆ ಸಾಧ್ಯವಾಯಿತು. ನಂತರದಲ್ಪ 
ಅವಳು ಹಿಂದಿ, ವಿಜ್ಞಾನ ಮತ್ತು ಗಣಿತವನ್ನು ಕಅಯುವ ಸವಾಲನ್ನು 
ಎತ್ತಿಕೊಂಡಳು. ಕಲಯಲು ಒಮ್ಮೆ ಅವಳು ಮುಂದಡಿ ಇಟ್ದಾಗ 
ಶಾಲೆಯು ಅವಳಗೆ ಸಹಕರಿಸಿತು. ಕೆಲವೇ ಸಮಯದಲ್ಲ ಬಂದು 
ಹಿಂದಿಯಲ್ಲ ಮಾತನಾಡಲು. ಅಷ್ಟೇ ಅಲ್ಲ ನಂತರದಲ್ಲ ಹಓಿದಲು 
ಮತ್ತು ಬರೆಯಲು ಕೂಡ ಕಅತಳು. ಶಾಲೆಯು ಅವಳನ್ನು 
ಮುಕ್ತವಾಗಿ ಬರಮಾಡಿಕೊಂಡಿತು ಹಾಗೂ ಅವಳು ಕೂಡ 
ಶಾಲೆಯನ್ನು ಸ್ಟೀಕರಿಸಿದಳು. ಮುಂದಿನ ಕೆಲವು ವರ್ಷಗಳಲ್ಲ ಬಂದು 
ಶಾಲೆಗೆ ನಿಯಮಿತವಾಗಿ ಬರುವ ವಿದ್ಯಾರ್ಥಿ ಯಾದಳು ಹಾಗೂ 
ವೇಗವಾಗಿ ಕಅಯುವ ಮಕ್ಷಕಲ್ಪ ಒಬ್ಬಳಾದಳು. ಈಗ ಬಂದು 
ಇಂದ್ದಿಷ್‌ನಲ್ಲಯೂ ಸಂವಾದ ನಡೆಸಬಲ್ಲಳು. ಅವಳು ಹಿಂದಿಯಲ್ಪ 
ಪದ್ಯಗಳನ್ನು. ಕತೆಗಳನ್ನು ಕೂಡ ಬರೆದಿದ್ದಾಳೆ. ಅವಳು 
ನಿರಂತರವಾಗಿ ಸಂಗೀತ ತರಗತಿಗೆ ಬಂದದ್ದರಿಂದ ಹಾಗೂ ಹಾಡುವ 
ಬಗ್ಗೆ ಅಮಿತ ಉತ್ಪಾಹ ಬೆಳೆಸಿಕೊಂಡಿದ್ದರಿಂದ ಸಂಗೀತದಲ್ತ್ಲ ಅವಳಗೆ 
ಔಪಚಾರಿಕ ತರಬೇತಿಯನ್ನು ನೀಡಲು ಆರಂಭಸಲಾಲುತು. 
ಶಾಲೆಯ ನಾಟಕಗಳಲ್ಲಂಯಖೂ ಅವಳು ಪಾತ್ರ ವಹಿಸಲು 
ಆರಂಭಸಿದಳು ಹಾಗೂ ರಿಂಚಿನ್‌ ಅವರ 'ಐ ವಿಲ್‌ ಸೇವ್‌ ಮೈ 
ಲ್ಯಾಂಡ್‌” ಎಂಬ ಪುಸ್ತಕ ಆಧಾರಿತ ನಾಟಕದಲ್ಲ ಮಾಟ ಎಂಬ 
ನಾಯಕಿಯ ಪಾತ್ರವನ್ನು ವಹಿಸಿದ್ದ ಅವಳು ಅದ್ಭುತವಾಗಿ 
ನಟಸಿದಳು. ಈ ವರ್ಷ ಬಂದು ಆನೇ ತರಗತಿಯನ್ನು ದಾಟದ್ದಾಳೆ. 
ಅವಳು ತನ್ನು ಕಲಅಕೆಂಯನ್ನು ಮುಂದುವರೆಸಲು ಬೇರೆಯ 
ಶಾಲೆಯನ್ನು ಸೇರುವ ತಯಾರಿಯಲ್ಲದ್ದಾಳೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಎಂಟು ವರ್ಷದ ಕೃಷ್ಣನು ತನ್ನ ಅಜ್ಞ-ತಾತನೊಂದಿಗೆ ಒಂದು ದನದ 
ಕೊಟ್ಟಿಗೆಯಲ್ಲ ವಾಸಿಸುತ್ತಾನೆ. ಮೂರನೇ ತರಗತಿಯವರೆಗೆ ಅವನು 
ಹತ್ತಿರದ ಖಾಸಗಿ ಶಾಲೆಗೆ ಹೋಗುತ್ತಿದ್ದನು. ಶಾಲೆಗೆ ಸರಿಯಾಗಿ 
ಹಾಜರಾಗದೆ ನಿರೀಕ್ಷಿತ ಕಅಕಾ ಮಟ್ಟವನ್ನು ಮುಟ್ಟಅಲ್ಲ ಎಂದು 
ಅವನನ್ನು ಶಾಲೆಯಬುಂದ ಹೊರಹಾಕಲಾಗಿತ್ತು. 


ಬೆಳಣ್ದೆ 4 ದೆಂಬೆಗೆ ಎದ್ದು ದನಗಳಗೆ ಮೇವು ತರಲು 
ಹೋಗುವುದರೊಂದಿಗೆ ಕೃಷ್ಣನ ದಿನಚರಿ ಆರಂಭವಾಗುತ್ತದೆ. 7 
ಗಂಟಿಯೊಳಗೆ ಕೊಟ್ಟಗೆಯನ್ನು ಶುಜಿಗೊಆಸಲು ಮತ್ತು ಹಾಲು 
ಕರೆದು ಮುಗಿಸಲು ಅಜ್ಞ-ತಾತನಿಗೆ ಸಹಾಯ ಮಾಡುತ್ತಾನೆ. 
ಜನರು ಹಾಲು ಕೊಳ್ಳಲು ಬರಲಾರಂಭಸುತ್ತಾರೆ. ಅವನು ತನ್ನು 
ಸೈಕಲ್ಲನ ಮೇಲೆ ಹಲವು ಮನೆಗಳಗೆ ಹಾಲು ಹಾಕಲು ಹೋಗುತ್ತಾನೆ. 
ನಂತರ 8 ಗಂಟಿಯ ಹೊತ್ತಿಗೆ ಅಡುಗೆಮನೆಯಲ್ಲ ಅಜ್ಜಿಗೆ ಸಹಾಯ 
ಮಾಡುತ್ತಾನೆ. ಮನೆಯಲ್ಲ ಸಿದ್ಧಪಡಿಸಿದ ಆಹಾರವನ್ನು ತಿಂದು 
೨:3೦ಕ್ಕೆ ಶಾಲೆಗೆ ಬರುತ್ತಾನೆ. 


ಶಾಲೆಗೆ ಬರಲಾರಂಣಸಿದಾಗ ಅವನಿಗೆ ಏನನ್ನೂ ಅರ್ಥ- 
ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಅಲ್ಲ. ಆನ್ವಯಿಕ ಗಣಿತದಲ್ಲ 
ಅವನು ಮುಂದಿದ್ದು ತರಗತಿಯಲ್ಲ ಕೊಟ್ಟ ಕೆಲಸವನ್ನು ಬೇಗನೆ 
ಮಾಡಿ ಮುಗಿಸುತ್ತಿದ್ದ. ವಿಜ್ಞಾನ ಪ್ರಯೋಗಗಕಲ್ಪ್ಲಯೂ ಅವನು 
ಆಸಕ್ತಿ ತೋರಿಸಿದ. ಆದರೆ ಇತರ ವಿಜ್ಞಾನ ತರಗತಿಗಳು ಅವನಿಗೆ 
ಹೆಚ್ಚು ಆಸಕ್ತಿಯನ್ನು ಕೆರಆಳಸಲಲ್ಲ. ಕೃಷ್ಣನ ಬಧ್ಧೆ ವಿಚಾರ ವಿನಿಮಯ 
ನಡೆಸಿದ ಶಿಕ್ಷಕರು ಅವನೊಂದಿಗೆ ವಿಭಿನ್ನ ರೀತಿಯಲ್ಲ 
ತೊಡಗಿಸಿಕೊಳ್ಳಲು ನಿರ್ಧರಿಸಿದರು. 


ಪರಿಸರ ಅಧ್ಯಯನದ ತರಗತಿಯ ಒಂದು ಮಕ್ಕಳ ಗುಂಪನ್ನು ರಚಿಸಿ 
ಹತ್ತಿರದ ಡೈರಿಗೆ ಹೋಗಿ ಅಲ್ಲನ ಆಗುಹೋಗುಗಳ ಬಗ್ಗೆ. ಅಲ್ಲನ 
ಕೆಲಸದ ಬಗ್ಗೆ ತಿಆದುಕೊಂಡು ಬರಲು ಸೂಚಿಸಲಾಯುತು. ಆ 
ಗುಂಪಿಗೆ ಸಹಾಂಖ ಮಾಡಲು ಕೃಷ್ಣನಿಗೆ ಜವಾಬ್ದಾರಿ 
ನೀಡಲಾಯುತು. ಬಹಳ ಉತ್ಸುಕತೆಯಿಂದ ಯೋಜನೆಯಲ್ಲ 
ತೊಡಗಿಸಿಕೊಂಡ ಕೃಷ್ಣನು. ಮಕ್ಷಳು ಅಜ್ಞಿ-ತಾತನೊಂದಿಗೆ 
ಮಾತನಾಡಲು ನೆರವಾದನು. ಒಂದು ಡೈರಿಯ ಕೆಲಸದ ಎಲ್ಲ 
ವಿವರಗಳನ್ನು ನೀಡಿದನು - ದನಗಳಗೆ ನೀಡುವ ಮೇವಿನ ಪ್ರಮಾಣ 
ಮತ್ತು ಅದರ ಬೆಲೆ ದೊರಕುವ ಹಾಲನ ಪ್ರಮಾಣ, ಹಾಲು 
ಮಾರುವುದರಿಂದ ದೊರೆಯುವ ಹಣದ ಪ್ರಮಾಣ. ಔಷಧ ಮತ್ತು 
ದುಡಿಮೆಗಾರರ ಖರ್ಚು ಪರಿಶ್ರಮ ಮುಂತಾದವುಗಳ ಬಣ್ಣೆ ಸಾಕಷ್ಟು 
ವಿವರಗಳನ್ನು ನೀಡಿದನು. ಮಕ್ಕಳು ಬಹಕ ಸಂತೋಷಪಟ್ಟರು, 
ಕೃಷ್ಣನೂ ಸಹ ಐಬಹಳ ಖುಷಿಪಟ್ಟನು. ಇದು ಅವನ 
ಆತ್ಮಸ್ಟೈರ್ಯವನ್ನು ಹೆಚ್ಚಿಸಿ, ಇತರ ಮಕ್ಕಳೊಂದಿಗಿನ ಅವನ 
ಸ್ನೇಹವನ್ನು ಹೆಚ್ಚಿಸಿತು. ಇದರಿಂದ ಶಾಲೆಯೊಳಗಿನ ಬೋಧನಾ- 
ಕಲಕೆಯ ಪ್ರಕ್ರಿಯೆಯಲ್ಲ ಅವನ ತೊಡಗಿಸಿಕೊಳ್ಳುವಿಕೆ ಸಹ ಹೆಚ್ಚಿತು. 


ಹೊರಗೆ ಸುತ್ತಾಡುತ್ತಿರುವಾಗ ಕೃಷ್ಣನು ಸಾಮಾನ್ಯವಾಗಿ ಹಳೆಯ 
ಮೋಟಾರ್‌, ಸೆಲ್ಲುಗಳು. ವೈರುಗಳು ಮತ್ತು ರಸ್ತೆಯಲ್ಲ ಎಸೆಯಲಾದ 
ಇತರೆ ವಸ್ತುಗಳನ್ನು ಶೇಬರಿಸುತ್ತಿದ್ದನು. ಒಂದು ದಿನ ಅವನಿಗೆ 
ರೇಡಿಯೋದ ಸರ್ಕ್ಯೂಟ್‌ ಬೋರ್ಡ್‌ ಸಿಕ್ಕಿತು ಮತ್ತು ಅದನ್ನು 
ಶಾಲೆಗೆ ತಂದನು. ಒಬ್ಬ ಶಿಕ್ಷಕರ ಸಹಾಯದೊಂದಿಗೆ ಅದು ಏನು 
ಎಂಬುದನ್ನು ಅರಿತುಕೊಂಡರು. ಹೊಸ ಬ್ಯಾಟರಿ ಸೆಲ್ಲುಗಳನ್ನು 
ಶಾಲೆಯಿಂದ ಕಡ ಪಡೆದು ಕೆಲವು ವೈರುಗಳನ್ನು ಸೇರಿಸಿ ಮತ್ತು 
ಅದನ್ನು ಹಳೆಯ ಸ್ಟೀಕರ್‌ಗೆ ಜೋಡಿಸಿ ರೇಡಿಯೋ ಸಿದ್ಧಪಡಿಸಿದನು. 
ಭೋಪಾಲಅನ ಒಂದು ಎಫ್‌ಎಂ ರೇಡಿಯೋ ಚಾನೆಲ್‌ 
ಪ್ರಸಾರವಾಗುವ ಸಿಗ್ನಲ್‌ ಸಿಕ್ಕಿದಾಗ ಕೃಷ್ಣನ ಆನಂದಕ್ಕೆ ಪಾರವೇ 


ಇರಲಲ್ಲ. ಎಲ್ಲಾ ಮಕ್ಷಳು ಅವನನ್ನು ಹೊಗಳದರು. ಶಾಲೆಯ 
ಮಧ್ಯದ ಆವರಣದಲ್ಪ ಅದನ್ನು ಒಂದು ಟೀಬಲ್ಲನ ಮೇಲೆ 
ಇರಿಸಲಾಲುತು. ಮಕ್ಷಳೆಲ್ಲ ಅದರ ಸುತ್ತ ಸೇರಿ ರೇಡಿಯೋದಲ್ಲ 
ಬರುತ್ತಿದ್ದ ಹಾಡು ಕೇಆದರು. ಆವತ್ತು ಕೃಷ್ಣನು ಶಾಲೆಯಲ್ಲ ಕೇಂದ್ರ 
ಜಂದುವಾಗಿದ್ದನು. 


ಮಾರನೆಯ ದಿನ ಶಿಕ್ಷಕರು ರೇಡಿಯೋ ಹೇಗೆ ಕೆಲಸ ಮಾಡುತ್ತದೆ 
ಎನ್ನುವುದನ್ನು ತರಗತಿಯಲ್ಲ ವಿವರಿಸಿದರು. ಅಂದಿನಿಂದ ಕೃಷ್ಣ 
ತಪ್ಪದೇ ಪ್ರತಿದಿನ ಶಾಲೆಗೆ ಬರಲು ಪ್ರಾರಂಜಸಿದನು. ಅವನು 
ಎಲ್ಲವನ್ನೂ ಕಲಯಲು ಉತ್ಸುಕನಾಗಿದ್ದನು. ಶಾಲೆಯ ಅವಧಿಯ 
ನಂತರವೂ ಶಾಲೆಯಲ್ಲ ಶಿಕ್ಷಕರೊಂದಿಗೆ ಉದು ತನ್ನೆಲ್ಲ ಪ್ರಶ್ನೆಗಳಗೆ 
ಉತ್ತರಗಳನ್ನು ಕಂಡುಕೊಳ್ಳುತ್ತಾ ಗ್ರಹಿಕೆಯನ್ನು ಬೆಳೆಸಿ- 
ಕೊಳ್ಳುತ್ತಿದ್ದನು. ಕೃಷ್ಣನು ದೋಣಿಯ ಮೂರು ಬೇರೆ ಪ್ರಕಾರಗಳ 
ಮಾದರಿಗಳನ್ನು ರಚಿಸಿ ಶಾಲೆಯಲ್ಲ ನಡೆದ ಉಮಂಗ್‌ ವಿಜ್ಞಾನ 
ಮೇಳಕದಲ್ತ ಇವುಗಳನ್ನು ಎಲ್ಲರಿಗೂ ತೋರಿಸಿದನು. ಮೊದಲ 
ಮಾದರಿಯಲ್ಲ ಬಲೂನಿನಿಂದ ವಿರುದ್ಧ ದಿಕ್ಕಿನಿಂದ ಹೊರಗೆಡಹುವ 
ಗಾಆಯ ಬಲವನ್ನು ಉಪಯೋಗಿಸಿ ದೋಣಿಯನ್ನು ಮುನ್ನಡೆಸಿ 
ಎರಡನೆಯ ಮಾದರಿಯಲ್ಲ ಒಂದು ರಬ್ಬರ್‌ ಬ್ಯಾಂಡನ್ನು 
ಉಪಯೋಗಿಸಿ ಪೆಡಲ್‌ ದೋಣಿಂಯನ್ನು ವರಾಡಿದನು. 
ಮೂರನೆಯದರಲ್ಲ ಹಳೆಯ ಮೋಟರುಗಳನ್ನು ಉಪಯೋಗಿಸಿ 
ದೋಣಿಯ 2೭ ಕಡೆಗೂ ಪ್ರೊಪೆಲರುಗಳನ್ನು (ಚಕ್ರ) ರಜಿಸಿದ. 
ಮೇಳಕ್ಕೆ ಬಂದವರು ಕೇಳದ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ 
ಉತ್ತರಿಸಿದನು. 


ಇದರಿಂದ ಶಿಕ್ಷಕರೊಂದಿಗಿನ ಬಾಂಧವ್ಯ ಮತ್ತು ಅವರೆಡೆಗಿನ 
ನಂಬಕೆ ಶು ಹೆಚ್ಚಿತು. ಶಾಲೆಂ೫ ಬೋದಧನಾ-ಕಲಕೆಂಯ 
ಪ್ರಕ್ರಿಯೆಯಲ್ಲ ಅವನು ಚೆನ್ನಾಗಿ ತೊಡಗಿಸಿಕೊಂಡನು. ಕೃಷ್ಣನು 
ಶಾಲೆಯಲ್ಲ ಕಳೆದ ನಾಲ್ದು ವರ್ಷಗಳಂದ ಇದ್ದಾನೆ. ಸಮಾಜ ವಿಜ್ಞಾನ, 
ಗಣಿತ ಮತ್ತು ವಿಜ್ಞಾನ ಇವುಗಳ ಜೊತೆಗೆ ಭಾಷೆಗಳನ್ನು ಕಅಯುವ 
ಕಡೆಗೂ (ಹಿಂದಿ ಮತ್ತು ಇಂಗ್ಲಿಷ್‌) ಉತ್ತಮ ಪ್ರಗತಿಯನ್ನು 
ತೋರಿಸಿದ್ದಾನೆ. 


ಒಂಬತ್ತು ವರ್ಷದ ಪೂಜಾಗೆ ಶ್ರವಣದೋಷದ ಸಮಸ್ಯೆಯುದೆ 
ಅವಳಗೆ ಕಾಕ್ಷಿಯರ್‌ ಸಾಧನವನ್ನು ಜೋಡಿಸಿದ್ದರೂ ಸಹ 
ಮಾತನಾಡಲು ಮತ್ತು ಕೇಳಅಸಿಕೊಳ್ಳಲು ಅವಳು ಯಾವಾಗಲೂ 
ಕಷ್ಟಪಡುತ್ತಿದ್ದಕು. ಮೊದಲಗೆ ಶಾಲೆಗೆ ಬಂದಾಗ ಅವಳು 
ಮೌನವಾಗಿಯೇ ಇರುತ್ತಿದ್ದಳು. ಖೆಕಗಿನ ಪ್ರಾರ್ಥನಾ ಸಭೆಯಲ್ಲ 
ಇತರ ಮಕ್ನಳು ಹಾಡುಗಳನ್ನು ಹಾಗೂ ಶಿಶುಗೀತೆಗಳನ್ನು 
ಹಾಡುತ್ತಿರುವಾಗ ಅವಳು ಅವರನ್ನು ನೋಡುತ್ತಾ ಸುಮ್ಮನೆ 
ಇದ್ದುಜಡುತ್ತಿದ್ದಳು ಅಥವಾ ಒಂದೆರಡು ಪದಗಳನ್ನು 
ಗೊಣಗುತ್ತಿದ್ದಳು. ಅವಳಗೆ ಬೆಳಗಿನ ಸಭೆಗಳಷ್ಟೇ ಹೆಚ್ಚು 
ಇಷ್ಟವಾಗುತ್ತಿದ್ದುದು. ಇತರ ತರಗತಿಗಳು ಅವಳಗೆ 
ಇಷ್ಟವಾಗುತ್ತಿರಅಲ್ಲ. ಕಲೆ ಮತ್ತು ಕರಕುಶಲ ತರಗತಿಯ 
ನಿರೀಕ್ಷೆಯಲ್ಲಯೇ ಅವಳು ಇರುತ್ತಿದ್ದಳು. ಮುಂಚೆ ಅವಳು ಒಂದು 
ಪತಿಷ್ಠಿತ ಖಾಸಗಿ ಶಾಲೆಯಲ್ಲ ಹಿದುತ್ತಿದ್ದಕು. ಅವಳು ಹಿಂದಿನ 
ಶಾಲೆಯಿಂದ ಹೊತ್ತು ತಂದ ತರಗತಿಯ ಪ್ರಕ್ರಿಯೆ. ಶಿಕ್ಷಕರ ವರ್ತನೆ. 
ಹಾಗೂ ತೋರಿಕೆಯ ಶಿಸ್ತಿನ ಒತ್ತಡದ ಸಂಗತಿಗಳ ಬಗಣ್ಣೆ 
ಭಂಯಭೀತಳಾಗಿ ತನ್ನಷ್ಟಕ್ಕೆ ತಾಮ ಇರುತ್ತಿದ್ದುದು ನಮ್ಮ 
ಶಾಲೆಯಲ್ಲಯೂ ಪ್ರತಿಟಂಜಚತವಾದವು. 


ನಾವು ಅವಳಗೆ ತರಗತಿಗೆ ಹೋಗುವಂತೆ ಒತ್ತಡ ಹೇರಲಲ್ಲ. 
ಬಹಳಷ್ಟು ಬಾರಿ ಅವಳು ಚಿಕ್ಕ ಮಕ್ಕಳ ತರಗತಿಗೆ ಹೋಗಿ ಮಕ್ಕಳಗೆ 


ಕಥೆಗಳನ್ನು ಜೋರಾಗಿ &ದಿ ಹೇಳುತ್ತಿದ್ದಳು. ಒಂದೆರಡು ತಿಂಗಳ 
ನಂತರ ಅವಳು ಗಣಿತದ ತರಗತಿಯಲ್ಲ ಭಾಗವಹಿಸಲು 
ಆರಂಭಸಿದಳು. ಅಲ್ಲ ಭಿನ್ನರಾಶಿಗಳನ್ನು ಹೇಳಕೊಡುತ್ತಿದ್ದರು. 
ಪೂಜಾ ಕಲೆ ಮತ್ತು ಕರಕುಶಲ ವಿಷಯಗಳ ಬಣ್ಣೆ ಬಹಳ ಆಸಕ್ತಿ 
ಹೊಂದಿದ್ದಳು ಎಂದು ಶಿಕ್ಷಕರಿಗೆ ಗೊತ್ತಿತ್ತು. ಹಾಗಾಗಿ ಅವಳಗೆ 


ವೃತ್ತಾಕಾರದ ರಟ್ಟನ ತುಂಡನ್ನು ನೀಡಿ ಅವಳಗೆ ಅದನ್ನು 1/2, 13 


ಮತ್ತು 1/4 ತುಂಡುಗಳನ್ನಾಗಿ ಕತ್ತರಿಸಲು ಹೇಳಆದರು. ತಕ್ಷಣವೇ 
ಅದನ್ನು ತೆಗೆದುಕೊಂಡು ಪೆನ್ಸಿಲ್‌ ಮತ್ತು ಅಂಚುಪಟ್ಟಯೊಡನೆ 
ಚಿತ್ರಗಳ ಭಾಗಗಳನ್ನು ಗುರುತಿಸಿದಳು. ಆ ಆಕಾರಗಳು 
ಬೇರೆಬೇರೆಯಾಗಿ ಗುರುತಿಸುವಂತೆ ಮಾಡಲು ಬೇರೆಬೇರೆ 
ಬಣ್ಣಗಳನ್ನು ತುಂಬಲು ಶಿಕ್ಷಕರು ತಿಆಸಿದರು. ಅವಳಗೆ ಇಷ್ಟದ 
ಕೆಲಸವಾದ್ದರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇದನ್ನು ಮಾಡಿ 
ಮುಗಿಸಿದಳು. ಈ ಕೆಲಸವನ್ನು ಮಾಡಿದ್ದು ಅವಳು ತರಗತಿಯಲ್ಪ 
ಹೆಚ್ಚಿನ ಗಮನ ನೀಡುವಂತೆ ಸಹಾಯ ಮಾಡಿತು ಮತ್ತು 
ಭಿನ್ನರಾಶಿಯ ಮೂಲ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಯಿತು. ನಂತರ ಶಿಕ್ಷಕರು ಅವಳಗೆ ಇಂತಹ ಹಲವು 
ಚಟುವಟಕೆಗಳನ್ನು ನೀಡಿದರು. ಕೆಲವು ಅವಳು ಒಬ್ಬಳೇ 
ಮಾಡುವಂಥದ್ದು ಮತ್ತು ಉ೪ದವು ಗುಂಪಿನಲ್ಪ ಮಾಡುವಂಥದ್ದು. 
ಅವಳು ಸ್ನೇಹಿತರನ್ನು ಗಳಸಲು ಇವು ಸಹಾಯ ಮಾಡಿದವು. 
ಪೂಜಾಳು ಮನೆಯಲ್ಪಯೂ ಕೆಲಸಗಳನ್ನು ಮಾಡಿ ಶಾಲೆಗೆ ತರಲು 
ಆರಂಭಸಿದಳು. 


ಅವಳಗೆ ಆಸಕ್ತ ಇದ್ದರೂ ಸಹ ಶ್ರವಣ ದೋಷದಿಂದಾಗಿ ಬೆಳಗಿನ 
ಸಭೆಗಳನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗುತ್ತಿರಅಲ್ಲ. 
ಶಿಕ್ಷಕರು ತಮ್ಮೊಳಗೇ ಮಾತನಾಡಿಕೊಂಡು ಬೆಕಗಿನ ಸಭೆಯಲ್ಲ 
ಹಾಡುಗಳನ್ನು ಒಂದು ಸಿಡಿಯಲ್ಲ ಮುದ್ರಿಸಿ ಮನೆಯಲ್ಲ ಕೇಳಲು 
ಅವಳಗೆ ಕೊಟ್ಟರು. ಇದರಿಂದಾಗಿ ಅವಳು ಕೇವಲ ಬೆಳಗಿನ 
ಸಭೆಗಳನ್ನು ಆನಂದಿಸಲು ಸಾಧ್ಯವಾದದ್ದಷ್ಟೇ ಅಲ್ಲ. ಇತರ 
ತರಗತಿಗಳಲ್ಲೂ ಭಾಗವಹಿಸಲು ಆರಂಭಸಿದಳಕು. ಅವಳು ಹೆಚ್ಚು 
ಮಾತನಾಡಲು ಆರಂಭನಸಿದಳು ಮತ್ತು ಬರೆಯುವ ಅಭ್ಯಾಸವೂ ಸಹ 
ಬೆಳೆಯಿತು. ಪ್ರಯೋಗ ಮತ್ತು ಮಾದರಿಗಳನ್ನು ಮಾಡುತ್ತಾ 
ಗಂಟಿಗಟ್ಟಲೆ ವಿಜ್ಞಾನ ತರಗತಿಗಳಲ್ಲ ಕೂರುತ್ತಿದ್ದಳು. ಶಿಕ್ಷಕರೊಡನೆ 
ಮಾತನಾಡಿ ಸೆಲ್ಲುಗಳು. ಮೋಬಾರುಗಳು. ವೈರುಗಳು ಮತ್ತು 
ಅಂಯುಸ್ಥಾಂತಗಳು ಮುಂತಾದವುಗಳನ್ನು ಮನೆಯಿಂದ 
ತರುತ್ತಿದ್ದಳು. ಈ ವಸ್ತುಗಳನ್ನು ಬಳಸಿ ವಿದ್ಯುತ್‌ ಸ್ಟಿಚ್‌ಗಳನ್ನು 
ಮಾಡಿ ಅಯಸ್ಥಾಂತದಲ್ಲ ಹಲವು ಪ್ರಯೋಗಗಳನ್ನು ಮಾಡಲು 
ಆರಂಭಸಿದಳು. 


ಅವಳು ತನ್ನ ಸ್ನೇಹಿತರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಚೆನ್ನಾಗಿ 
ಹೊಂದಿಕೊಳ್ಳಲು ಪ್ರಾರಂಭಿಸಿದಳು. ಶಾಲೆಯಲ್ಲ ಅವಳ ಶ್ರವಣ 
ದೋಷವು ಯಾವುದೇ ರೀತಿಯ ಅಡೆತಡೆಗಳನ್ನು ಒಡ್ಡಲಲ್ಲ. ಈ 
ದೌರ್ಬಲ್ಯದ ಬಧ್ಧೆ ಯಾರೂ ಮಾತನಾಡುತ್ತಿರಅಲ್ಲ ಮತ್ತು ಯಾರೂ 
ಇದನ್ನು ಅಡಚಣಿಯೆಂದು ಪರಿಗಣಿಸುತ್ತಿರಲಲ್ಲ. ಸಂಗೀತ 
ತರಗತಿಯಲ್ಲ ಅವಳು ಆಸಕ್ತಿಬುಂದ ಭಾಗವಹಿಸುತ್ತಿದ್ದಕು ಮತ್ತು 
ಎಲ್ಲಾ ಹಾಡುಗಳನ್ನು ನೆನಪಿನಲ್ಪ ಇಟ್ಟುಕೊಳ್ಳುತ್ತಿದ್ದಳು. ಶಾಲೆಯ 
ವಾರ್ಷಿಕೋತ್ಸವದಲ್ಲ ಮಾಡಿದ ಒಂದು ನಾಟಕದಲ್ಲ ಅವಳು 
ಭಾಗವಹಿಸಿದ್ದಲ್ಲದೆ ಮತ್ತು ವೃಂದಗಾನದಲ್ಲ ಭಾಗವಹಿಸಿ ಎಲ್ಲಿಯೂ 
ತಪ್ಪದಂತೆ ಹಾಡುತ್ತಿದ್ದಳು. 


ಹತ್ತು ವರ್ಷದ ಸ್ತಾತಿಯು ಮೋಯಲುಡಾದಿಂದ ಭೋಪಾಣಲಗೆ 
ಬಂದಿದ್ದಳು. ಅವಳಗೆ ಮಾತನಾಡುವುದರಲ್ಲ ತೊಂದರೆಯುತ್ತು. 
ಅವಳು ಮಾತನಾಡುವಾಗ ಬಹಳ ಉಗ್ಗುತ್ತಿದ್ದುದರಿಂದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಯೆ 2021 


ಹಿಂಜರಿಂಯುತ್ತಿದ್ದಳು. ಶಾಲೆಯ ಸ್ನೇಹಪೂರ್ಣ ಮತ್ತು 
ನಿರ್ಬಂಧವಿಲ್ಲದ ವಾತಾವರಣವು ಎಲ್ಲರಿಗೂ ಅವಕಾಶಗಳರು- 
ವುದನ್ನು ಖಾತರಿಪಡಿಸುತ್ತದೆ. ಸ್ವಾತಿಗೆ ಇದು ಪರಿಚಿತವಲ್ಲದಿದ್ದರೂ 
ಎಲ್ಲರೊಡನೆಯೂ ಬೆರೆಯಲು ಈ ವಾತಾವರಣವು ಸುಲಭ 
ಮಾಡಿತು. ಶಾಲೆಯಲ್ಲ ಯಾರೂ ಅವಳ ಉಗ್ಗುವಿಕೆಯ ಬಣ್ಣೆ ಲಕ್ಷ್ಯ 
ನೀಡದೇ ಅವಳೊಡನೆ ಮಾತನಾಡುತ್ತಿದ್ದರು. ಉದ್ದೇಶ- 
ಪೂರ್ವಕವಾಗಿಯೇ ಶಿಕ್ಷಕರು ಅವಳಗೆ ಪ್ರಶ್ನೆಗಳನ್ನು ಕೇಆ ಅವಳು 
ಮಾತನಾಡುವ ಅವಕಾಶಗಳನ್ನು ಕಲ್ತಸುತ್ತಿದ್ದರು. ಹಾಗಾಗಿ ಅವಳು 
ಧೈರ್ಯ ಪಡೆದುಕೊಂಡಳು. ಮುಕ್ತವಾಗಿ ಮಾತನಾಡಲು ಸ್ತಾತಿಯು 
ಆರಂಭಸಿದಕು. ಬೆಳಗಿನ ಸಭೆಯಲ್ಲ ಅವಳು ಪದ್ಯಗಳನ್ನು 
ಹೇಳುತ್ತಿದ್ದಳು ಮತ್ತು ಹಾಡುಗಳನ್ನು ಹಾಡುತ್ತಿದ್ದಳು. ಅವಳ 
ಮಾತುಗಳೂ ಉತ್ತಮಗೊಂಡವು. ಎಂದೂ ಮಾತನಾಡಲು 
ಅವಳಗೆ ಅವಕಾಶ ಕೊಡದೇ ಇದ್ದದ್ದು ಮತ್ತು ಮಾತನಾಡುವುದನ್ನು 
ತಡೆದದ್ದೇ ಅವಳಗಿದ್ದ ತೊಂದರೆಯೇನೋ ಅನ್ನಿಸಿತು. 


ಅವಳು ನೋಲುಡಾದಲ್ಲ ಓದುತ್ತಿದ್ದ ಶಾಲೆಯಲ್ಲ ವಾರ್ಷಿಕೋತ್ಸವಕ್ಕೆ 
ಹಿಂದಿನ ಎರಡು ವಾರಗಳ ಮೊದಲು ಶಾಲೆಗೆ ಬರಬಾರದು ಎಂದು 
ತಾಕೀತು ಮಾಡಿದ್ದರು ಎಂದು ಅವಳ ತಾಯು ನಮಗೆ ತಿಆಸಿದರು. 
ಯಾವುದೇ ಚಟುವಟಕೆಯಲ್ಲೂ ಭಾಗವಹಿಸಲು ಅವಳಗೆ 
ಅವಕಾಶವನ್ನು ನೀಡಿರಲಲ್ಲ. ಇವು ಸ್ವಾತಿಯ ಆತ್ಯಪ್ಥೈರ್ಯವನ್ನು 
ಕುದ್ಗಿಸಿತು. ಒಂದು ವಿಧದ ಕೀಳರಿಮೆ ಅವಕಲ್ಪ ಬೇರೂರಲಾರಂಭಸಿ 
ಅವಳು ಮಾತನಾಡುವ ತೊಂದರೆಯನ್ನು ಹೆಚ್ಚು ಮಾಡಿತು. 


ಆನಂದ್‌ನಿಕೇತನ್‌ ಶಾಲೆಯಲ್ಪ್ಲ ಪ್ರತಿದಿನ ಭಾಷಾ ತರಗತಿಯು 
ಅಂದಿನ ಪಾಠವನ್ನು ಪಾತ್ರಗಳ ಮೂಲಕ ಅಜನಂಯಸಿ 
ತೋರಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಈ ಕ್ರಿಯೆಯಲ್ಲ ಸ್ವಾತಿ 
ಭಾಗವಹಿಸಲಾರಂಣಸಿದಳು. ಶಾಲೆಗೆ ನಿಯಮಿತವಾಗಿ 


ಸಂಪರ್ಕಿಸಬಹುದು. 


ಬರಲಾರಂಭಸಿದಳು. ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅವಳು 
ಭೂಪೇನ್‌ ಹಜಾರಿಕ ಅವರ "ವಿಸ್ತಾರ್‌ ಹೈ ಅಪಾರ್‌.. ಪ್ರಜಾ 
ದೋನೋ ಪಾರ್‌' ಎಂಬ ಹಾಡನ್ನು ಹಾಡಿದಳು. ಸಭಕರು 
ಮಂತ್ರಮುದ್ಧರಾದರು. ಅವಳು ಸ್ವಲ್ಪ ಕೂಡ ಉದ್ದಲೇ ಇಲ್ಲ!! 


ಈ ಮಕ್ಷಳು ಕೊನೆಯುಲ್ಲದಷ್ಟು ಸಾಧ್ಯತೆಗಆಳ೦ದ ತುಂಬ- 
ಕೊಂಡಿದ್ದಾರೆ. ಪ್ರತೀ ಮಗುವೂ ತನ್ನದೇ ಆದ ಪ್ರತಿಭೆ ಹಾಗೂ 
ಸಾಮರ್ಥ್ಯಗಳನ್ನು ಹೊಂದಿದೆ. ಕಲಕೆಯಲ್ಲ ಅವರು ಕೆಲವು ಬಾರಿ 


ತಮ್ಮ ಸಾಮಾಜಕ - ಆರ್ಥಿಕ ಕಾರಣಗಳ೦ದ ಮತ್ತು ಕೆಲವೊಮ್ಮೆ 
ದೈಹಿಕ ಮತ್ತು ಮಾನಸಿಕ ಅಡೆತಡೆಗಳಂದಾಗಿ ಎಡವುತ್ತಾರೆ. ಈ 
ಮಕ್ಕಳ ಅಂತಃಸತ್ವಗಳನ್ನು ಗಮನಿಸಿ. ತಮ್ಮ ಅಗತ್ಯ ಹಾಗೂ 
ಮಿತಿಗಳನ್ನು ಅರಿತು. ಅವರಿಗೆ ಅವರ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಳ್ಳಲು ಅವಕಾಶ್‌ ನೀಡುವುದು ಹಾಗೂ ಆ 
ಸಾಮರ್ಥ್ಯಗಳನ್ನು ಪೋಷಿಸಲು ಅವಕಾಶಗಳನ್ನು ಒದಗಿಸುವುದು 
ಶಾಲೆಯ ಜವಾಬ್ದಾರಿಯಾಗಿದೆ. ಇದರಿಂದ ಇತರರೆಲ್ಲರ ಜೊತೆಗೆ 
ಅವರು ಸಾಗಲು, ತಮ್ಮ ಸಾಮರ್ಥ್ಯಗಳಲ್ಲ ನಂಬಕೆಯುರಿಸಿ- 
ಕೊಂಡು ಏನೆಲ್ಲ ಕಲಯಬೇಕೋ ಆ ಎಲ್ಲವನ್ನು ಕಲಅಯಲು 
ಸಾಧ್ಯವಾಗುತ್ತದೆ. ಶಾಲೆಯ ಸಂಪ್ರದಾಯ ಮತ್ತು ರೂಢಿಗತ 
ಆಚರಣೆಗಳ ಭಾಗವಾಗಿ ಅನುಕಂಪ, ನಮ್ಯತೆ, ಸಹನೆ. ಸಮಾನತೆ 
ಹಾಗೂ ಮಾನವೀಯ ದೃಷ್ಟಿಕೋನವನ್ನು ಸಂಯೋಜಸ- 
ಬೇಕಾದುದು ಅತ್ಯವಶ್ಯಕ. ಹಾಗಾದಾಗ, ಎಲ್ಲ ಮಕ್ಕಳೂ ಎಲ್ಲವನ್ನು 
ಕಲಅಯುವಂತಾಗುತ್ತದೆ. 


*ಮಕ್ಕಳ ಗೌಪ್ಯತೆಯನ್ನು ಕಾಪಾಡಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಅನಿಲ್‌ ಸಿಂಗ್‌ ಅವರು ಶಿಕ್ಷಣ ಕ್ಷೇತ್ರದಲ್ಲ. ವಿಶೇಷವಾಗಿ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲ 15 ವರ್ಷಗಳಂದಲೂ 
ಕ್ರಿಯಾಶೀಲರಾಗಿದ್ದಾರೆ. ಹಿಂದಿ ಭಾಷೆಯನ್ನು ಕಲಅಸುವುದರ ಜೊತೆಗೆ ವಿದ್ಯಾರ್ಥಿಗಳ ದಿನನಿತ್ಯದ ಚಟುವಟಕೆಗಳೊಟ್ಟಗೆ 
ರಂಗಕಲೆಯನ್ನು ಬೆರೆಸುತ್ತಾರೆ. ಅವರು ಕಥೆ ಹೇಳುವುದರಲ್ಲ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ತಮ್ಮ ತರಗತಿಯಲ್ಲನ 
ಅನುಭವಗಳು ಮತ್ತು ಶಿಕ್ಷಣದಲ್ಲನ ಇತರ ವಿದ್ಯಮಾನಗಳ ಬದ್ದೆ ಅವರು ನಿಯತವಾಗಿ ಲೇಖನಗಳನ್ನು ಬರೆದು 
ಪ್ರಕಟಸುತ್ತಾರೆ. ಭೋಪಾಲ್‌ನ ಆನಂದ್‌ ನಿಕೇತನ್‌ ಡೆಮಾಕ್ರೆಟಕ್‌ ಶಾಲೆಯಲ್ಲ ಅನಿಲ್‌ ಅವರು ಪ್ರಸ್ತುತ ಶಿಕ್ಷಣದ 


ಪರ್ಯಾಯ ಮಾದರಿಯ ಶಿಕ್ಷಣದಲ್ಲಿ ತೊಡಗಿದ್ದಾರೆ. ಅವರನ್ನು bihuanandanil@ gmail.com ಘಮೂಲಕ 


ಅನುವಾದ: ಜನಾರ್ದನ ಸಿ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ಮಾತ್ರ ಬೆಳೆಯುತ್ತದೆ 


ಹಾಗು ಶಿಕ್ಷಕರು, ಪು.56 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಶಿಕ್ಷಣವನ್ನು ಸಾಕ್ಷರತೆ ಹಾಗೂ ಪುಸ್ತಕೀಯ ಜ್ಞಾನವನ್ನು ನೀಡುವ ಪಾತ್ರ ಎನ್ನುವುದನ್ನು 
ಮೀರಿ ಒಬ್ಬ ವ್ಯಕ್ತಿಯನ್ನು ಅತ್ಯುತ್ತಮವಾಗಿ ರೂಪಿಸುವ ಪಾತ್ರವಾಗಿ ನೋಡುವುದು 
ಅನಿವಾರ್ಯ. ಈ ರೀತಿಯ ತಿಳುವಳಕೆಯು ಜನರೊಂದಿಗೆ ವ್ಯವಹರಿಸುವ ಮೂಲಕ 


—-ಜಗಮೋಹನ್‌ ಸಿಂಗ್‌ ಕಥೈಟ್‌, ಒಂದೇ ಸೂತ್ರದ ಹೇಕಿಕೆ- ಮಕ್ಕಳು, ಸಮುದಾಯ 


